





ವಿಶ್ವವಿಜ್ಞಾನ ಪ್ರಕಾಶನ ಮಾಲೆ. 4 


ಹಿಪ್ಸೂಕ್ರಟೀಸ್‌ 


ಮೊದಲ ಮಂದ್ರಣ : ನವೆಂಬರ” 1973 
ಲ ಪ್ರಕಾಶಕರದು 


ಮುಖಚಿತ್ರ ; ಲೋಲಾಕ್ಷ 


ಬೆಲೆ: ಒಂದು ರೂಪಾಯಿ 


ಮುದ್ರಕರಂ : 

ಶೇಷನಾರಾಯಣ 

ವಿಕಾಸ ಮುದ್ರಣ 

ಸೌತ್‌ ಎಂಡ್‌ ರಸ್ತೆ ಬೆಂಗಳೂರು-೫೬೦೦೦೪ 


ಒಪ್ಪೊಕ್ರಟೀಸ್‌ 





ಹಿಪ್ಫೂಕ್ರಬೀಸ್‌ 


ಆ, [ea 
ನೋಮ್‌ ಎಸ್ಟಿ ಕ್ಲ ರ್ಟಾಗಜಿ ಹಲ್‌ ಚಿ 
ದೇವರು ಅವನ್ನು ಉಂಡಿ ರ್ವ ತೆಗೆದುಕೊಳ್ಳುವುದಿಲ್ಲ. ಪ್ರತಿ 








NK ke 
NE 
KR ಹಸ 1 


ಹಾಯಿಲೆ ಉಂಟಾಗಲು ಒಂದು ಕಾರಣವಿದೆ. ಈ ಕಾರಣ 
ವನ್ನು ನಾವು ಕಂಡುಹಿಡಿದೆವಾದಲ್ಲ ಕಾಯಿಲೆಗೆ ಚಿಕೆತ್ಸೆ 


೬ ಹಿಪ್ಪೊಕ್ರಟೀಸ್‌ 


ಮಾಡಬಹುದು, ಗುಣಮುಖರಾಗಬಹುದು. ದೇವಸ್ಥಾನ 
ಗಳಲ್ಲಿ ಮಲಗುವುದರಿಂದಾಗಲೀ ಮತ್ತು ದೇವರಿ ಗೆ 
ಪ್ರಾರ್ಥನೆ ಸಲ್ಲಿಸುವುದರಿಂದಾಗಲೀ ನಾವು ಗುಣಹೊಂದು 
ತ್ತೇವೆ ಎನ್ನುವ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ." 


ಈ ಮಾತನ್ನು ಹೇಳಿದವನು ಯಾರು ಗೊತ್ತೇ? 
"ವೈದ್ಯಶಾಸ್ತ್ರದ ತಂದೆ' ಎನಿಸಿಕೊಂಡ ಹಿಪ್ಪೊ ಕ್ರೀಸ್‌. 
ಮನುಷ್ಯನಿಗಲ್ಲದೆ ಮರಕ್ಕೆ ಕಾಯಿಲೆ ಬರುತ್ತದೆಯೆ? 
ಎಂದು ನಮ್ಮಲ್ಲಿ ಹೇಳುತ್ತಾರಲ್ಪವೆ? ಈ ಕಾಯಿಲೆಗಳು 
ಬರಲೆಂದು ಯಾರೂ ದೇವರಿಗೆ ಹರಕೆ ಕಟ್ಟಿಕೊಳ್ಳುವು 
ದಿಲ್ಲ. ಆರೋಗ್ಯವಾಗಿ ಇರಬೇಕಾದರೆ ಅದಕ್ಕಾಗಿ ಕೊಂಚ 
ಕಷ್ಟ ಪಡಬೇಕು. ಹಣವನ್ನು ನಾವು ಕಾಪಾಡಿಕೊಳ್ಳು 
ವುದಿಲ್ಲವೆ ಹಾಗೆ ಆರೋಗ್ಯವನ್ನು ರಕ್ಷಿಸಿಕೊಳ್ಳಬೇಕು. 
ಅಂದರೆ, ಆರೋಗ್ಯ ಚೆನ್ನಾಗಿರಬೇಕಾದರೆ ಅಧನ್ನು 
ಕೆಡಿಸುವ ಕಾರಣಗಳು ಯಾವುವೂ ಇರಬಾರದು. 
ಆರೋಗ್ಯ ಕಡುವುದಕ್ಕೆ ಮುಖ್ಯವಾದ ಕಾರಣ ನಾವು 
ನಾವೇ. ಇನ್ನು ಯಾರೂ ಅಲ್ಲ. ಹಿಪ್ಪೊಕ್ರಹೀಸನು 
ನಾವು ಆರೋಗ್ಯವಾಗಿರಬೇಕಾದರೆ ಏನು ಮಾಡಬೇಕು" 
ಎಂದು ತಿಳಿಸಿದ ಮಹಾವಿಜ್ಞಾನಿ. 


ಪುರಾತನ ಜನರು ಕತ್ತಲೆ, ಗಾಳಿ, ಗುಡುಗು, 
ಮಿಂಚು, ನೀರು ಇವುಗಳಿಗೆಲ್ಲ ದೈವತ್ವವನ್ನು ಕಲ್ಪಿಸಿ, 


ಹಿಪ್ಪೊಕ್ರಟೀಸ್‌ ೭ 


ಅವನ್ನು ಆರಾಧಿಸುತ್ತಿದ್ದರು. ಗ್ರೀಸ್‌ ದೇಶದಲ್ಲಿ ಇಂತಹ 
ಆರಾಧನೆಗಳು ಹೆಚ್ಚು. ಇದಕ್ಕಾಗಿ ಹಲವಾರು ದೇವರು 
ಗಳೇ ಅಲ್ಲಿ ಇದ್ದರು. ದೇವರುಗಳಿದ್ದ ದೇವಾಲಯಗಳ 
ಪುರೋಹಿತರು ಎಲ್ಲರಂತೆ ಕಷ್ಟಪಟ್ಟು ಕೆಲಸ ಮಾಡು 
ತ್ರಿರಲಿಲ್ಲ. ಅವರಿಗೆ ಪೂಜೆ ಮಾಡುವುದೇ ಕೆಲಸ. ಈ 
ಪೂಜಾವಿಧಿಗಳು ಗುಟ್ಟಾಗಿ ಕಾಯಲ್ಪಡುತ್ತಿದ್ದವು. 
ಅದರಿಂದ ಇತರ ಜನರಿಗೆ ನಂಬಿಕೆ, ಭಯ ಎರಡೂ 
ಬೆಳೆದುವು. ಅವರುಗಳಿಗೆ ಕಾಯಿಲೆ ಒದಗಿದಾಗ ಅವರು 
ದೇವಾಲಯಕ್ಕೆ ಬರುವರು. ಪುರೋಹಿತರಿಗೆ ಪ್ರಶ್ನೆ 
ಹಾಕುವರು. ಪುರೋಹಿತರು “ನೀನು ದೇವರಿಗೆ 
ಅನ್ಯಾಯ ಮಾಡಿದ್ದೀಯಾ. ಅದರಿಂದ ನಿನಗೆ ಕಾಯಿಲೆ 
ಯಾಗಿದೆ” ಎಂದು ಹೇಳುವರು. ಏನಾದರೂ ಔಷಧಿ, 
ಮುಲಾಮು ಕೊಡುವರು, ರೋಗ ವಾಸಿಯಾಗಲಿ, 
ಆಗದಿರಲಿ, ಜನ ಅದನ್ನು ಪಡೆಯುವರು. ದೇವರ ಕೃಪೆ 
ನಮ್ಮ ಮೇಲಿಲ್ಲ ಎಂದು ಸುಮ್ಮನಾಗುವರು. ಗ್ರೀಕರಲ್ಲಿ 
ರೋಮನರಲ್ಲಿ ಈ ಸ್ಕ್ಯುಲೇಖಯಸ್‌ ಇಂತಹ ಒಬ್ಬ 
ದೇವರು. ಸತ್ತವರೂ ಬದುಕುವಂತೆ ಮಾಡುವ ಕಲೆ 
ಅವನಲ್ಲಿದೆ ಎಂದು ಜನರ ತಿಳಿವಳಿಕೆ. ಇಂತಹ ಮೂಢ 
ನಂಬಿಕೆಗಳ ಕಾಲದಲ್ಲ ಹಿಪ್ಪೊಕ್ರಟೀಸನು ಅವತರಿಸಿದನು. 


ನ 
——— 


YN aig 





ಗ್‌ 


೧೦ ಹಿಪ್ಪೊಕ್ರಟೀ ಸ್‌ 


ಕ್ರಿಸ್ತಪೂರ್ವ ೪೬೦ರಲ್ಲಿ ಹಿಪ್ರೊಕ್ರಟೀಸನು 
ಗ್ರೀಸ್‌ ದೇಶದ ಕಾಸ್‌ ದ್ವೀಪದಲ್ಲಿ ಜನಿಸಿದನು. ಇವನ 
ತಂದೆ ಒಬ್ಬ ಪುರೋಹಿತ. ಇದೇ ದ್ವೀಪದಲ್ಲದ್ದ 
ಈಸು ಲ ಲೇಖಿಯಸ ಸ್‌ ದೇವಾಲಯದಲ್ಲಿ ಇವನಿಗೆ ಕೆಲಸ | 
ಸಾಮಾನ್ಯವಾಗಿ ಪುರಾತನ ಗ್ರೀಕರಲ್ಲಿ ತಮ್ಮ ದೇಶದ 
ವಿಜ್ಞಾನಿ, ತತ್ವಜ್ಞಾನಿಗಳ ಜೀವನವನ್ನು ಬರೆದಿಡುವ 
ಪದ್ಧತಿ. ಅ "ಏಪ್ಪೊಕ್ತು ಟೀಸನ ಜೀವನ ಕಂರಿತಂ. 
ಯಾರೂ ಹಾಗೆ ಬರೆಯದಿದ್ದುದು ಅವನ ಬಗೆಗೆ ಏನೂ 
ತಿಳಿಯದಾಗಿದೆ. ಎಷ್ಟೋ ಜ ಜನ ಹಿಪ್ಫೊಕ್ರಟೀಸನ ಕೃತಿ 
ಗಳನ್ನು ಅವನವಲ್ಲ ಎಂದಿದ್ದೂ ಉಂಟು. ಆದರೆ ಗ್ರಿ ಕರ 
ಮಹಾತತ್ವಜ್ಞಾ ನಿ ಪ್ಲೇಟೋನ ಬರಹಗಳು ಇವನ್ನು | 
ಸುಳ್ಳಾ ಗಿಸಜೆ. ಪ್ಲ ಟೋ ಮಹಾಖುಹಿಯ "ಪ್ರೋಟಾ 
“1 ಸ್‌ ಕೃತಿಯ ಪ ಪ್ರಕಾರ ಹಿಪ್ಪೊಕ್ರಟೀಸ್‌ ಮಹಾ 
ವೈದ್ಯ. ಸಾಕ್ರಟೀಸ ಸ್‌ನ ಕಾಲದವ. : ಅವನು ಊರು 
ಊರುಗಳನ್ನು "ಸುತ್ತಿ ವೈದ್ಯಶಾಸ್ತ್ರ ವನ್ನು ಬೋಧಿಸಿದ 
ಉಪಾಧ್ಯಾಯ. | ಸ 


ಹಿಪ್ಪೊಕ್ರಹೀಸ್‌ ಬೆಳಕಿಗೆ ಬರುವ ವರೆಗೂ ವೈದ್ಯ 
ಕೀಯ ಚಿಕಿತ್ಸೆಗಳು ಈಸ್ಕು *ಲೇಖಯಸ್‌ ಪುರೋಹಿತರ 
ಖಡಿತದಲ್ಲಿತ್ತು. ಅಲ್ಲಿ ಪುರೋಹಿತರ ಬಳಿಗೆ ಬಂದು 


ಔಷಧಿಗಳ ನ್ನು ಪಡೆಯುತ್ತಿದ್ದವರನ್ನು ಗಮನಿಸಿದ 


ಹಿಪ್ಪೊಕ್ಟಟೀಸ್‌ ೧೧ 


ಹಿಪ್ಪೊಕ್ರಟೀಸ್‌.. ಕಾಯಿಲೆಗಳು ದೇವರುಗಳು ತಮ್ಮ 
ಮೇಲೆ ಅತೃಬ್ರಪಟ್ಟು ನಮಗಿತ್ತ ಶಾಪ ಎಂದು ಜನ 
ಹಲುಬುತ್ತಿದ್ದುದನ್ನು ಕಂಡು ಹಿಪ್ಪೊಕ್ರಟೀಸ್‌ನಿಗೆ 
ಆಶ್ಚರ್ಯವಾಯಿತು! ನಗು ಬಂತು! ದೇವರುಗಳ 
ಮೇಲೆ ಅವನಿಗೆ ನಂಬಿಕೆ ಇರಲಿಲ್ಲ ಎಂದಲ್ಲ. ಕಾಯಿಲೆಗೂ 
ಚಿಕಿತ್ಸೆಗೂ ದೇವರಿಗೂ ಏನು ಸಂಬಂಧ ಎಂಬುದೇ ಅವನ 
ತರ್ಕವಾಗಿತ್ತು. ಪುರೋಹಿತಶರುಗಳಿಂದ ತಿರಸ್ಕಾರಕ್ಕೊಳ 
ಗಾಗಿಯೋ ಔಷಧಿಗಳನ್ನು ಪಡೆದೋ ಹೋಗುತ್ತಿದ್ದವರು 
ಪ್ರಕೃತಿಸಹಜವಾಗಿ ದೇಹಕ್ಕಿರಬಹುದಾದ ಗುಣಗಳಿಂದ 
ಜನರು ಬಹು ಬೇಗ ಗುಣಮುಖರಾಗುತ್ತಿದ್ದುದನ್ನು 
ಅವನು ಗಮನಿಸಿದ. ಅಂದಿನಿಂದ ಜನರು ಮೂಢ 
ನಂಬಿಕೆಗಳನ್ನು ಬಿಡಬೇಕೆಂದು ಹೇಳುತ್ತ ಬಂದ. 


ಚ ಸಂದು ಅವಲೋಕನ ಮತ್ತು 
ತೀರ್ಮಾನಗಳ ಹಾದಿ. ದಕ್ಕಾಗಿಯ ಯೇ ಪ್ರಯೋಗ, 
ಸತ್ಯಶೋಧನೆ. ಡೆ ಬಗ್ಗೆಯಂತೂ ಆತ ಮೂಢ 
ನಂಬಿಕೆಗಳ ವಿರೋಧಿಯಾದ. ರೋಗಗಳನ್ನು ಗುಣ 
ಪಡಿಸುವುದರಲ್ಲಿ ಪ ಪ್ರಕೃತಿ (1೫೩೮) ಯನ್ನು ಅನುಸರಿಸಿದ, 
ಪ ಕೃತಿಯ ಕ್ರ ಕ್ರಮದಲ್ಲಿ ಕಾಯಿಲೆಗಳದು ಒಂದು ಪಾತ್ರ. 
ಅದರ ಮುನ್ನಡೆಯನ್ನು ನಾವು ಕಾದು ತಿಳಿಯಬಹುದು. 
ತ ಕೃತಿಯ ಮೂಲಕವೇ ಅದನ್ನು ನಿವಾರಿಸಬಹುದು 


೧೨ ಹಿಪ್ಪೊಕ್ಟಟೀಸ್‌ 

ಎಂದು ತಿಳಿದ ಹಿಪ್ಪೊಕ್ರಟೀಸ್‌. ಪ್ರಕೃತಿ ಚಿಕಿತ್ಸೆಯಿಂದ 
ಮನುಷ್ಯ ತನಗೆ ತಾನೇ ವೈದ್ಯಮಾಡಿಕೊಳ್ಳಬಹುದು. 
ಮಾನವನ 'ದೇಹ ಪಂಚಭೂತಗಳಿಂದಾದದ್ದು ಎಂದು 
ನಿಮಗೆಲ್ಲ ಗೊತ್ತಿದೆಯಲ್ಲವೆ? ಭೂಮಿ (ಮಣ್ಣು), 
ಬೆಂಕಿ, ಗಾಳಿ, ನೀರು ಮತ್ತು ಆಕಾಶಗಳೇ ಆ ಪಂಚ 
ಭೂತಗಳು. ಇವೆಲ್ಲದರ ಸೃಷ್ಟಿಕರ್ತ ದೇವರು. ದೇವರ 
ಸೇವಕರು ನಾವು, ಮನುಷ್ಯರು. ಕ ಐದು ಮಹಾ 
ಶಕ್ತಿಗಳನ್ನು ಬಳಸಿಕೊಂಡರೆ ಮನುಷ್ಯ ಕಾಯಿಲೆ ಬೀಳೆ 
ಲಾರ. ಆರೋಗ್ಯವನ್ನು ಪಡೆಯಬೇಕಾದರೆ ಪ್ರಕೃತಿ 
ಯಿಂದಲೇ ಸಾಧ್ಯ. ಇದನ್ನು ಹಿಪ್ಪೊಕ್ರಟೀಸ್‌ ಚೆನ್ನಾ ಗಿ 
ಅರ್ಥಮಾಡಿಕೊಂಡ. ಜನಗಳಿಗೂ ಅದನ್ನೆ ಬೋಧಿಸಿದ. 
ರೋಗಿಗಳ ಚಿಕಿತ್ಸೆಗೆ ಬಹಳ ಸುಲಭವಾದ 'ಇಿಷಧಗಳನ್ನು 
ಬಳಸಿದ. ರೋಗವನ್ನು ಆ ಕ್ಷಣದಲ್ಲಿ ನಿಲ್ಲಿಸಿ ಮತ್ತೆ 
ರೋಗ ಬೆಳೆಯುವಂಥ ಔಷಧಗಳನ್ನು ಹಿಪ್ಫೊಕ್ರಟೀಸ್‌ 
ಉಪಯೋಗಿಸ ಹೋಗಲಿಲ್ಲ. 


ಪ್ರಕೃತಿಯೇ ಕಾಯಿಲೆಯನ್ನು ವಾಸಿಮಾಡುವ 
ಕಾಲದ ಸ ಆತ ನಿಯಮಿಸಿದ ಪಥ್ಯ ಕೆಲವರಿಗೆ ಸೇವಿಸಲು 
ಕಷ್ಟವೆನಿಸ ಸುತ್ತಿತ್ತು. ಕಾಯಿಲೆ ಬಿದ್ದಾಗ ವೈದ್ಯರು 


ಇಂಥದೇ ತಿನ್ನಬೇ ಕಂ, ಇದು ತಿನ್ನ ಬಾರದು ಎಂದೆಲ್ಲ 
ಹೇಳುವುದಿಲ್ಲವೆ? ಅದೇ ಪಥ್ಯ. 'ಹಿಪ್ಪೂತು ಟೀಸ್‌ನು 


ಜೇನುತುಪ್ಪ, ನೀರು ಇವುಗಳೊಂದಿಗೆ ಯವೆಕಾಳಿನ 
(Barley) ಗಂಜಿ ಇಲ್ಲವೆ ಜೇನುತುಪ್ಪ ಮತ್ತು ದ್ರಾಕ್ಸಾ 
'ರಸ ಇವುಗಳನ್ನು ಪಥ್ಯವಾಗಿ ಹೇಳುತ್ತಿದ್ದ. ಕಾಯಿಲೆ 
ಗಳಿಂದ ಮನುಷ್ಯರನ್ನು ಗುಣಮುಖರನ್ನಾ ಗಿ ಮಾಡುವು 
ದಕ್ಕೆ ನೀರನ್ನು ವಾಗಿ ಬಜ್‌ ಕದ್ದ. 
ಶುಚಿಗೆ ಬಹಳ ಬೆಲೆ ಕೊಟಿ ದ್ದ. ಪ್ರತಿಯೊಬ್ಬ 
ಮನುಷ್ಯನೂ ಶುಚಿಯಾಗಿರಲು ದಿನವೂ ಸ್ನ್ಮಾನಮಾಡ 
ಬೇಕು ಎಂದು ಹೇಳುತ್ತಿದ್ದ. ನೀರಿನ ವೈಜ್ಞಾನಿಕ ಗುಣ 
ಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದ ಹಿಪ್ಪೊಕೃಟೀಸ್‌ 
ಜ್ವರ, ಹುಣ್ಣು ಮೊದಲಾದುವುಗಳಿಗೆ ಬಿಸಿ ಮತ್ತು 
ತಣ್ಣೀರನ್ನು ಬಳಸಿದ. ಸ್ವಲ್ಪ ಕಾಲ ತಣ್ಣೀರು ಸ್ನಾನವನ್ನು 
ಮಾಡಿದರೆ. ಯಾವ ರೀತಿ ಅದು ಮನುಷ್ಯನ ದೇಹದ 
ಶಾಖವನ್ನು ಮತ್ತೆ ತಂದುಕೊಟು  ಸುಖವಾಗಿಡಬಲ್ಲುದು 
ಎಂಬುದನ್ನು ತೋರಿಸಿಕೊಟ್ಟ. 


ಒಮ್ಮೆ ಒಬ್ಬ ಹಿಪ್ರೊಕ್ರಟೀಸನ ಬಳಿ ಬಂದ. 
ಅವನು ದೇಹಕ್ಷಯದಿಂದ ನರಳುತ್ತಿದ್ದ. ಹಿಪ್ಪೊಸ್ರ್‌ಟೀಸ್‌ 
ಅವನಿಗೆ ಊರಾಜೆ ಹೋಗಿ ಸೂರ್ಯಸ್ನಾನ ಮಾಡು 
ಎಂದು ಹೇಳಿದ. -ಸೂರ್ಯಸ್ನಾನವೆಂದರೆ ಸೂರ್ಯನಿಗೆ 
ದೇಹವನ್ನು ಒಡ್ಡುವುದು ಎಂದು. ಸೂರ್ಯ ಪ್ರಕಾಶ 
ದಲ್ಲಿ ಪುಷ್ಟಿ ನೀಡುವ ಅಂಶಗಳಿವೆ ಎಂದು ಹಾಗೆ ಹೇಳಿದ್ದ 








11111111 


In lil ಗ್‌ | 


೮೬ ಹಿಪ್ಪೊಕ್ರಟೀಸ್‌ 


ಹಿಪ್ಫೊಕ್ರಟೀಸ್‌. ಆ ರೋಗಿಗೆ ಉತ್ತಮವಾದ ಆಹಾರ 
ಹಾಗೂ ಹಾಲನ್ನು ಸ್ವೀಕರಿಸಲು ಹೇಳಿದ. ರೋಗಿ 
ತುಂಬ ದುರ್ಬಲನಾಗಿದ್ದ. ಆದರೂ ಆತ ಸೂರ್ಯಸ್ಥಾನ 
ಮಾಡಿ ಗುಣಮುಖನಾದ. ಅಂತಹವರಿಗೆ ಅದರ ಅಗತ್ಯ: 
ಹೆಚ್ಚು. ಆದರೆ ಎಚ್ಚರಿಕೆ ಅವಶ್ಯ. ಹೀಗೆ ಹಿಪ್ರೊಕ್ರಟೀಸ್‌ 
ಮಾಡಿದುದೆಷ್ಟೋ. ಎಲ್ಲದರಲ್ಲೂ ಅವನದು ಒಂದು 
ಅವಲೋಕನ. ಹಾಗೆ ನೋಡಿ ಪರಿಶೀಲಿಸಿದ ಮೇಲೆ 
ತೀರ್ಮಾನಕ್ಕೆ ಬರುವ ಜಾಣತನ. 


ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲ ಆತನ 
ಎರಡು ಮುಖ್ಯ ವಿಧಾನಗಳು ಹೀಗಿವೆ : ೧. ಆರೋಗ್ಯದ 
ವಾತಾವರಣವನ್ನು ಕಲ್ಪಿಸಿಕೊಳ್ಳುವುದು. ೨. ದುರ 
ಭ್ಯಾಸಗಳಿಂದ ದೂರವಿದ್ದು ಉತ್ತಮ ಅಭ್ಯಾಸಗಳನ್ನು 
ಬೆಳೆಸಿಕೊಳ್ಳುವುದು, ಒಳ್ಳೆಯ ಗಾಳಿಯನ್ನು ಸೇವಿಸು 
ವುದು, ಶುದ್ಧವಾದ ನೀರನ್ನು ಕುಡಿಯುವುದು, ಯೋಗ್ಯ 
ವೆನಿಸಿದ ಸ್ಥಳಗಳಲ್ಲಿ ವಾಸಮಾಡುವುದು, ಮಳೆ, ಜಳಿ, 
ಸೆಕೆಗಾಲಗಳಿಗನುಸಾರವಾಗಿ ಬಾಳಲು ಕಲಿಯಂವುದು- 
ಜನು ಅತಿ ಮುಖ್ಯ ಎಂದು ಹೇಳುತ್ತಾನೆ ಹಿಪ್ಪೊಕ್ರ ಟೀಸ್‌, 
ಅವನ ಹೆಸರಾದ ಪುಸ್ತಕ "ಗಾಳಿ, ನೀರು ಮತ್ತು ಸ್ಥಳ” 


ಎಂಬುದು. ಇದರಲ್ಲಿ ಅವನು ಇವು ಮೂರರ ಅಗತ್ಯವನ್ನು 
ಎಸ್ತಾರವಾಗಿ ಹೇಳಿದ್ದಾನೆ. 


ಹಿಪ್ಪೊಕ್ರಟೇಸ್‌ ೧೭ 


ರೋಗಿಗಳನ್ನು ಗುಣಪಡಿಸಿ ಅಷ್ಟಕ್ಕೇ ಅವನು ಕೈ 
ಬಿಡುತ್ತಿರಲಿಲ್ಲ ರೋಗದ ಲಕ್ಷಣಗಳನ್ನು ಕಂಡಹಿಡಿಯು 
ಅ್ರಿದ್ದ. ವೈದ್ಯರಾದವರು ರೋಗಿಯನ್ನು ನಿಧಾನವಾಗಿ 
ಮೊದಲು ಪರೀಕ್ಷಿಸಿ ರೋಗದ ಲಕ್ಷಣಗಳನ್ನು ಗುರುತಿಸಿ 
ಕೊಳ್ಳುವಂತೆ ಬೋಧಿಸುತ್ತಿದ್ದ. ಇದಕ್ಕಾಗಿ ಕೆಲವು 
ವ್ಯವಹಾರ ವಿಧಾನಗಳನ್ನು ಅವನು ಕೊಟ್ಟಿದ್ದಾನೆ. 
ರೋಗಿಯ ಕಣ್ಣು ಮತ್ತು ಚರ್ಮಗಳನ್ನು ಪರೀಕ್ಷಿಸು 
ವುದು, ದೇಹದ ಉಷ್ಣತೆ ನೋಡುವುದು, ರೋಗಿಯ 
ಹಸಿವು, ಮಲವಿಸರ್ಜನೆ ಇವುಗಳನ್ನು ವಿಚಾರಿಸುವುದು. 
ಅವುಗಳನ್ನೆಲ್ಲಾ ಪಟ ಮಾ ಡಿ ದ್ದಾನೆ ಹಿಪ್ಪೊಕ್ರಟೀಸ್‌. 
ಇದನ್ನೆ ರೋಗ ನಿದಾನ (Diagnosis) ಎನ್ನುತ್ತಾರೆ. 
ಇಂದಿನ ವೈದ್ಯರುಗಳು ಮೊದಲು ಮಾಡುವುದು 
ಇದನ್ನೆ. 
ಹೀಗೆ ಕ್ರಮಬದ್ಧವಾಗಿ ಸತ್ಯಕ್ಕೆ ಲೋಪವಾಗದಂತೆ 
ಚಿಕಿತ್ಸೆ ನಡೆಸುತ್ತಿದ್ದ ಹಿಪ್ಪೊಕ್ರುಟೀಸನ ಕೀರ್ತಿ ಎಲ್ಲೆಡೆಗೂ 
ಹರಡಿತು. ನಾಗರಿಕರೆನಿಸಿಕೊಂಡವರೂ ಇವನ ಬಗ್ಗೆ 
ಕೇಳಿ ಶಿಳಿದುಕೊಳ್ಳಲು ಮುಂದೆ ಬರುತ್ತಿದ್ದರು. ಒಮ್ಮೆ 
ಪರ್ಶಿಯಾ ದೇಶದ ರಾಜ ಅರ್ವಾಕ್ಸೆರ್‌ಕ್ಸೆನ್ಸನು ಹಿಪ್ಪೊ 
ಕ್ರಟೀಸನನ್ನು ತನ್ನ ದೇಶಕ್ಕೆ ಆಹ್ವಾನಿಸಿದ. ಆಗ ಅಲ್ಲಿನ 
ಜನರು ಯಾವುದೋ ಸಾಂಕ್ರಾಮಿಕ ರೋಗದಿಂದ ನರಳು 
ತ್ತಿದ್ದರು. ಪರ್ಶಿಯನ್‌ ಸೈನಿಕರೆಷ್ಟೋ ಮಂದಿ ಸಾವಿ 


೧೮ ಹಿಪ್ಪೊಕ್ರಟೀಸ್‌ 


ಗೀಡಾಗಿದ್ದರು. ಹಿಪ್ಪೊಕ್ರಟೀಸ್‌ ಬರುವುದಾದ ರೆ 
ಅವನಿಗೆ ಅಪಾರವಾದ ಹಣ ಕೊಡುತ್ತೇನೆಂದು ಹೇಳಿದ 
ದೊರೆ. ಆದರೆ ಆಗ ಪರ್ಶಿಯಾ ಗ್ರೀಸ್‌ ದೇಶದ ಮೇಲೆ 
ಯುದ್ಧಮಾಡುತ್ತಿತ್ತು. ಹಿಪ್ಪೊಕ್ರಟೀಸ್‌ ತಾನು ಹೋಗಿ 
ಶತೃತ್ವ ಬೆಳೆಸಿರುವ ಪರ್ಶಿಯನ್‌ ಜನರ ಉಪಚಾರ 
ಮಾಡುವುದು ಸರಿಯಲ್ಲ ಎಂದು ಸುಮ್ಮನಾದ. ಮಾನ 
ವೀಯತೆಯ ಪಾಠ ಕಲಿಯಬೇಕವರು ಎಂದುಕೊಂಡ. 
ಈ ಸನ್ನಿವೇಷವನ್ನು ತೋರಿಸುವ ಒಂದು ಸುಂದರ ಚಿತ್ರ 
ಪ್ಯಾರಿಸ್ಸಿನ ವೈದ್ಯಕೀಯ ಶಾಲೆಯಲ್ಲಿ ಈಗಲೂ ಇದೆ. 
ಹಿಪ್ಪೊಕ್ರಟೀಸ್‌ ಹಲವಾರು ದೇಶಗಳನ್ನು ಸುತ್ತಿದ. 
ಹಲವಾರು ಜನರನ್ನು ಕಂಡ. ಹಲವು ಹತ್ತು ರೋಗಗಳಿಗೆ 
ಚಿಕಿತ್ಸೆ ನಡೆಸಿದ. ಒಮ್ಮೆ ಅಥೆನ್ಸ್‌ ನಗರಕ್ಕೆ ಬಂದ. ಆಗ 
ಅಲ್ಲನ ಜನರು ಪ್ಲೇಗ್‌ ವ್ಯಾಧಿಯಿಂದ ನರಳುತ್ತಿದ್ದರು. 
ಓಪ್ಪೊಕ್ರಟೀಸ್‌ ಸಾರ್ವಜನಿಕರು ಸೇರುವ ಚೌಕಗಳಲ್ಲಿ 
ಬೆಂಕಿಯನ್ನು ಹಾಯಿಸಿ ಪ್ಲೇಗ್‌ ವ್ಯಾಧಿ ಹೀಡಿತ ಜನರು 
ಗಳನ್ನು ರಕ್ಷಿಸಿದ ಪ್ಲೇಗಿನ ಮೂಲಗಳು ಸುಟ್ಟು 
ಭಸ್ಮಪಾದವು. 

ಹಿಪ್ಫೊಕ್ರಟೀಸನಿಗೆ ಶಸ ಚಿಕಿತ್ಸೆಯಲ್ಲೂ ನಂಬಿಕೆ 
ಇತ್ತು. ' ಶಸ್ತ ಚಿಕಿತ್ಸೆಯನ್ನು . ಕುರಿತು ಪುಸ್ತ ಕವನ್ನೇ 
ಬರೆದಿದ್ದಾನೆ. ಎಷ್ಟೋ ಜನರ ಮೂಳೆ ಮುರಿತಗಳಿಗೆ 


ಚಿಕಿತ್ಸೆ ನಡೆಸಿದ್ದ. ತಲೆ ಗಾಯಗಳಾದವರ ತಲೆಬುರುಡೆ: 
ಗಳನ್ನು ಎಚ್ಚರದಿಂದ ಕತ್ತರಿಸಿ ಚಿಕಿತ್ಸೆ ಮಾಡಿದ. 
ಪುರಾತನ ಜನರು ಇದಕ್ಕೆ ಬಹು ಘೋರವಾಗಿ ಚಿಕಿತ್ಸೆ 
ಮಾಡುತ್ತಿದ್ದರು. “ಕ್ಷುದ್ರ ದೇವರುಗಳು ರೋಗಿಯ 
ಮೇಲೆ ಕೋಪಗೊಂಡು, ರೋಗಿಯ ಶಲೆಬುರುಡೆಯೊಳಗೆ 
ಹೊಕ್ಕಿದ್ದಾನೆ. ಆದುದರಿಂದ ರೋಗಿಯ ತಲೆಯೊಳಗೆ 
ತೂತುಮಾಡಿ ಆ ದೇವರುಗಳನ್ನು ಹೊರ ತೆಗೆಯಬೇಕು” 
ಎಂದು ರೋಗಿಯನ್ನು ಗೋಳುಹುಯ್ಲೂ ಕೊಳ್ಳುತ್ತಿದ್ದರು. 
ಹಿಪ್ಪೊಕ್ರ್‌ಟೀಸ್‌ ವೈಜ್ಞಾನಿಕ ರೀತಿಯ ಶಸ್ತ್ರಚಿಕಿತ್ಸೆ 
ಮಾಡುವುದನ್ನು ಹೇಳಿಕೊಟ್ಟ ಬ್‌ ಶಸ್ತ್ರ, 
ಚಿಕತ್ಸಕನನ್ನೂ ಬೇರೆ ಬೇರೆಯಾಗಿ ನೋಡಿ 

“ನಾನು ಚಾಕುವನ್ನು ಹ ಟ್ಟ ಸ 
ಆದರೆ ಆ ಕಾರ್ಯದಲ್ಲಿ ಪರಿಣತನಾದ ಶಸ್ತ್ರಚಿಕಿತ್ಸಕನಿಗೆ 
ಅವಕಾಶ ಕೊಡುತ್ತೇನೆ" ಎಂದು ಹೇಳಿದ ಹಿಪ್ರೊ 
ಕ್ರಟೀಸನು- ಶಸ್ತೃಚಿಕಿ (Surgeons )O ಅಗ್ರ ಸ್ಸ್ಮೌ ನ 
ವನ್ನು ಕೊಟ್ಟ, ಇಂದಿಗೂ ವೈದ್ಯವಿಜ್ಞಾನದಲ್ಲಿ ಶಸ್ತ್ರ 
ಚಿಕಿತ್ಸಕರದೇ ಮೇಲುಗೈ, ತನ್ನ ಪುಸ್ತಕದಲ್ಲಿ ಶಸ್ತ್ರ, 
ಚಿಕಿತ್ಸಕರ ಕಾರ್ಯವನ್ನು ವಿವರಿಸಿ ಹೇಳಿದ್ದಾನೆ. ಅವರ 
ಆಯುಧಗಳು, ಉಪಕರಣಗಳು ಹೇಗೆ ತಯಾರಿರಬೇಕು, 


ಎಪಿ 

ಅಶಿ 
-ಂ 

ತೃಕ 


ಕೆಲಸ ಮಾಡುವಾಗ ಅವರಿಗೆ ಸಹಾಯಕರು ಇದ್ದರೆ 
ಯಾವ ಅನುಕೂಲವಿದೆ, ಶಸ್ತ್ರಚಿಕಿತ್ಸಕ ಹೇಗೆ ಕೂರಬೇಕು, 
ನಿಲ್ಲಬೇಕು ಇಂಥವುಗಳನ್ನು ಪುಟ್ಟ ಪುಟ್ಟ ವಾಕ್ಯಗಳಲ್ಲಿ 
ಹೇಳಿದ್ದಾನೆ. 

ಹಿಪ್ಪೊಕ್ರುಟೀಸ್‌ ವಿಜ್ಞಾನವನ್ನು ಬಹುವಾಗಿ 
ಪ್ರೀತಿಸುತ್ತಿದ್ದ. ಗ್ರೀಕರು ಸ್ವಾಭಾವಿಕವಾಗಿ ವಿಜ್ಞಾನ, 
ತತ್ವಜ್ಞಾನಗಳನ್ನು ಶಾಸ್ತ್ರೀಯ ಮರ್ಯಾದೆಯಿಂದ ಕಾಣು 
ತ್ತಿದ್ದರು. ಹಿಪ್ಪೊಕ್ರಟೀಸನು ಅಂತೆಯೇ. ಜ್ಯೋತಿಷ್ಯ 
ಶಾಸ್ತ್ರವನ್ನು ನಂಬುತ್ತಿದ್ದ ವೈದ್ಯರನ್ನು ವೈದ್ಯರೇ ಅಲ್ಲ 
ಎಂದು ಕರೆದಿದ್ದ. ಸಲವರು ಹಾಗೆಯೇ ಇದ್ದರು. ರೋಗ 
ಪಾಸಿಯಾಗದಿದ್ದರೆ ಅದು ನಮ್ಮ ಕರ್ಮ ಎನ್ನುತ್ತಿದ್ದರು. 
ಅಂಥವರು ಹಿಪ್ರೊಕ್ರಟೀಸನ ದೃಷ್ಟಿಯಲ್ಲಿ ಮೂರ್ಬ 
ರಾದರು. ಇದಕ್ಕೆ ಪ್ರಬಲವಾದ ಕಾರಣವೂ ಇದೆ. 
ಕೆಲವರು ವೈದ್ಯರೆನಿಸಿಕೊಂಡವರೂ ರೋಗ ಬರಲು 
ದೇವರುಗಳೇ ಕಾರಣ, ಎಲ್ಲಾ ಗ್ರಹಚಾರ ಎಂದೇ ಹೇಳು 
ತ್ತಿದ್ದರು. ಉದಾಹರಣೆಗೆ ಮೊಲ್ಲೋಗರ (Epilepsy) 
ವನ್ನು ಅವರು ಪವಿತ್ರ ಕಾಯಿಲೆ ಎಂದೆನ್ನುತ್ತಿದ್ದರು. 
ಕೋಪಗೊಂಡ ದೇವರುಗಳ ಶಾಪದಿಂದಾಗಿ ಈ ಕಾಯಿಲೆ 
ಬರುತ್ತದೆ ಎಂದು ತಿಳಿದಿದ್ದರು. ಮೊಲ್ಲೋಗರಕ್ಕೆ 
ಹಾರಣ ಇದುವರೆಗೂ ತಿಳಿದಿಲ್ಲ. ಅದೊಂದು ದೇಹದ 


ಹಿಪ್ಪೊಕ್ರಟೀಸ್‌ ೨೧ 


ಸ್ಥಿತಿ, ` ಮೂರ್ಛೆ ಬೀಳುವುದು, ಸೆಳೆತ ಉಂಟಾಗುವುದು. 
ಅದರ ಲಕ್ಷಣಗಳು. ಹಿಪ್ಪೊಕ್ರಟೀಸನಿಗೆ ಇದರ ನಿಜವಾದ 
ಕಾರಣಗಳನ್ನು ಕಂಡುಹಿಡಿಯಲಾಗದೆ ಹೋದರೂ 
ಪ್ರಕೃತಿಯ ಹಲವು ಬದಲಾವಣೆಗಳಲ್ಲಿ ಈ ಸ್ಥಿತಿ 
ಉಂಟಾಗುತ್ತದೆಂದು ತಿಳಿದನು. 
ಗ್ರೀಸ್‌ ದೇಶದ ದುರ್ದೈವ! 
ಹಪ್ಪೊಕ್ರಟೀಸನ ಕಾಲದಲ್ಲಿ ಆ ದೇಶ ಮಾತ್ರ 
ವೈದ್ಯಕೀಯ ಕಲೆಯನ್ನು ಅಭವೃದ್ದಿಪಡಿಸಲಿಲ್ಲ. 
ಈಜಿಪ್ಟ್‌ ಕೂಡ ಈ ಕಲೆಗೆ ಪ್ರಾಶ ರಸ್ತ್ಯವನ್ನು ನೀಡಿತು. 
ಅಲೆಕ್ಸಾಂಡ್ರಿಯ ನಗರದಲ್ಲಿ ವೈದ್ಯಕೀಯ ಶಾಲೆಯ 
ನಿರ್ಮಾಣವಾಯಿತು. ಹಲವಾರು ವೈದ್ಯಗ್ರಂಥಗಳನ್ನು 
ಶೇಖರಿಸಿ ಪುಸ್ತ ಕಭಂಡಾರದಲ್ಲಿಟ್ಟಿರು. ಇವುಗಳಲ್ಲಿ ಹಿಪ್ಪೊ 
ಕ್ರಟೀಸನ ಗ್ರಂಥಗಳೂ ಸೇರಿವೆ. ಇದರಲ್ಲಿ ಕೆಲವು 
"ಹಿಪ್ಪೊಕ್ರ್‌ ಟೀಸ್‌ ಕಲೆಕ್ಟನ್‌' ಎಂದು ಹೆಸರಾಗಿವೆ. ಇವನ್ನು 
ಈಜಿಪ್ಟ್‌ ಜನರು ಬಹು ಅಮೂಲ್ಯವೆಂದು ತಿಳಿದರು. 
ತೆ ಕ್ರಟೀಸ್‌ ಬಹುಕಾಲ ಬದುಕಿದ್ದ. ಗ್ರೀಸ್‌ನ 
ಮುಖ್ಯ ಪ್ರದೇಶಗಳಲ್ಲಿ ವೈದ್ಯಕೀಯ ವಿಷಯಗಳ ಪಾಠ 
ಹೇಳಿದ. ಕಾಸ್‌ ದ್ವೀಪದ ಮಧ್ಯಭಾಗದಲ್ಲಿ ಇಂದಿಗೂ 


ಒಂದು ಮರವನ್ನು ತೋರಿಸುತ್ತಾರೆ. ಆ ಮರದಡಿಯಲ್ಲಿ 
ಕುಳಿತು ಹಿಪ್ಪೊಕ್ರ್‌ ಟೀಸನು ಪಾಠ ಹೇಳುತ್ತಿದ್ದ ಎನ್ನು 
ತ್ತಾರೆ. ಹಿಪ್ರೊಕ್ರಟೀಸನು ಅನೇಕ ಗೃಂಥಗಳನ್ನು ಬರೆದ. 
ತ ಗ್ರೀಕ್‌ ಭಾಷೆಯಲ್ಲಿದ್ದು ಕೆಲವು ಇಂಗ್ಲಿಷ್‌ 
ಷೆಗೆ ಭಾಷಾಂತರವಾಗಿವೆ. ಈ ಗ್ರಂಥಗಳಲ್ಲಿ ಅವನು 
ವಿಶೇಷವಾದ ಶೈಲಿಯಲ್ಲಿ ಬರೆದಿದ್ದಾನೆ. ಸಣ್ಣಸಣ್ಣ ಸೂತ್ರ 
ಗಳ ರೂಪದಲ್ಲಿ ಚೆನ್ನಾಗಿ ನೆನಬನಲ್ಲಿಡಬಹುದಾದಂಥ 
ಸೂಕ್ತಿಗಳನ್ನು ಅವನು ಬರೆದಿದ್ದಾನೆ. ಇವನ್ನು ಇಂಗ್ಲಿಷ್‌ 
ನಲ್ಲ "ಅಫೋರಿಸಮ್ಸ್‌” ಎನ್ನುತ್ತಾರೆ. ಹಿಪ್ಪೊಕ್ರಟೀಸನು 
ನಮಗೆ ಕೊಟ್ಟಿರುವುದರಲ್ಲ ಬಹು ಮುಖ್ಯವಾದದ್ದು 
ಅವನ ಪ್ರತಿಜ್ಞೆ ಹಾಗೂ ವೈದ್ಯಕೀಯ ನಿಯಮಗಳು. 
ಇಂದಿಗೂ ಎಂದಿಗೂ ಅವನ ನಿಯಮಗಳು ಪ್ರಯೋಜನ 
ಉಳ್ಳವುಗಳಾಗಿ ಉಳಿದಿವೆ. ಉಳಿಯುತ್ತವೆ. 


ಹಪ್ಪೊಕ್ರಟೀಸನು ಪ್ರಕೃತಿಯನ್ನು ಚೆನ್ನಾಗಿ 
ಅಭ್ಯಾಸಮಾಡಿದ್ದ. ಅದರ ಫಲ, ಅವನ ಬರಹಗಳಲ್ಲಿ 
ಪ್ರಕೃತಿಯಲ್ಲಾಗುವ ಬದಲಾವಣೆ ಳು- ವಾಯುಗುಣ 
ಇವುಗಳನ್ನು ಕುರಿತು ವಿಸ್ತಾರವಾಗಿ ಹೇಳಿರುವ ರೀತಿ 
ಇವು ಖಗೋಳ ಶಾಸ್ತ್ರ (Astronomy) ವನ್ನು ಕಲಿಯಲು 


ಹಿಪ್ಪೊಕ್ತಟೇಸ್‌ ೨೩ 


ಸಹಾಯ ಮಾಡಿವೆ. ಏಕೆಂದರೆ ಖುತುಗಳನ್ನು ನಿರ್ಧ 
ರಿಸುವುದರಲ್ಲಿ ಖಗೋಳ ಶಾಸ್ತ್ರದ ಎಂದರೆ ಆಕಾಶದ 
ಪಾತ್ರ ಹೆಚ್ಚಿನದು. 


ಹಿಪ್ಪೊಕ್ರ್‌ಟೀಸನು ಕಾಲವಾದ ದಿನ ನಿರ್ಧಾರ 
ವಾಗಿ ತಿಳಿದಿಲ್ಲ. ಆತ ತನ್ನ ಎಂಬತ್ತೈ ದರಿಂದ ನೂರ ಹತ್ತು 
ವರುಷ ವಯಸ್ಸಿನೊಳಗೆ ಸತ್ತಿರಬೇಕೆಂದು ಊಹೆ. 
ಬಹು ಕಾಲ ಬದುಕಿದ್ದ ಅವನು ಲರಿಸ್ಸಾ ಎಂಬಲ್ಲಿ 
ಕಾಲವಾದ. 


ಅನೇಕ ಮಹಾಪುರುಷರ ಸರಿಯಾದ ವಿವರಗಳು 
ಹೀಗೆಯೇ ತಿಳಿಯದೆ ಕತ್ತಲಲ್ಲಿ ಉಳಿದು ಹೋಗಿವೆ. 


ಹಿಪೊ  ಕ್ರಟೀಸನ ನಿಯಮ 


ವೈದ್ಯಕೀಯ ಕಲೆ ಎಲ್ಲ ಕಲೆಗಳಿಗಿಂತಲೂ ಶ್ರೇಷ್ಠ 
ವಾದದ್ದು. ಆದರೆ ಅದನ್ನು ಅಭ್ಯಾಸ ಮಾಡುವವರ 
ಉದಾಸೀನದಿಂದಾಗಿ ಅದು ಹಿಂದೆ ಬಿದ್ದಿದೆ. ನಗರಗಳಲ್ಲ 
ಇಂಥವರನ್ನು ಶಿಕ್ಷಿಸುವ ನಿಯಮಗಳಿಲ್ಲ. ಇಂಥವರು 


“ಲ್ಲ ಹಿಪೊ ಿಕ್ರಟೀಸ್‌ 


ದುರಂತ ನಾಟಕಗಳಲ್ಲಿ ಬರುವ ಪಾತ್ರೃಧಾರಿಗಳಂತೆ. ಅವರು 
ವೇಷಹಾಕಿಕೊಂಡು ಅಭಿನಯಿಸುವರಷ್ಟೆ ಆದರೆ ಅವರು 
ನಿಜವಾಗಿ ನಟರಲ್ಲ. ಅಂತೆಯೇ ಎಷ್ಟೊ ಮಂದಿ ನಿಜವಾಗಿ 
ವೈದ್ಯರಲ್ಲ. ವೈದ್ಯವೃತ್ತಿಯನ್ನು ಅವಲಂಬಿಸುವವರಿಗೆ 
ಆ ವೃತ್ತಿಯಲ್ಲಿ ಪ್ರೇಮವಿರಬೇಕು, ಗುರುಗಳಿಂದ ಚೆನ್ನಾಗಿ 
ಪಾಠ ಕಲಿತಿರಬೇಕು. ಸ್ವಭಾವದಿಂದಲೂ ಅವರು 
ವೈದ್ಯರಾಗಿರಬೇಕು. 

ವೈದ್ಯ, ಕಲೆಯ ಸೇವಕ. ರೋಗಿಯೂ ವೈದ್ಯನೂ 
ರೋಗವನ್ನು ಎಐಎದುರಿಸುವುದರಲ್ಲಿ ಪರಸ್ಪರ ಸಹಕಾರ. 
ದಿಂದ ಇರಬೇಕು. ಅನುಭವ ಇರುವವನು ಮಾತ್ರ 
ವೈದ್ಯವೃತ್ತಿಯನ್ನು ಹಿಡಿಯಬೇಕು, ಬರಿಯ ಬೂಟಾಟ 
ಕಗ, ವೈದ್ಯನಾದವನಿಗೆ ಆತ್ಮ ವಿಶ್ವಾಸವಿರಬೇಕು. 
ಪ್ರಾಮಾಣಿಕತೆಯೂ ಬೇಕು. 


ಇದು ಅವನ ತತ 


ಇರಿವ" 


ಹಿಪ್ಪೊಕ್ರಟೀಸನ ಪ್ರಜೆ 


ನೂರಾರು ವರ್ಷಗಳಿಂದ ಹಿಪ್ಫೊಕೃಟೀಸನ 
ಪ್ರತಿಜ್ಞೆ. ಕಾನೂನುಬದ್ಧ ವೈದ್ಯರಿಗೂ, ವೆ ದ್ಯವೃತ್ತಿ' 


ಹಿಪ್ಲೊಕ್ರಟೀಸ್‌ ೨೫ 


ಹಿಡಿಯುವವರಿಗೂಬೆಳಕಾಗಿವೆ. ಮಾನವೀಯತೆ, ವಿಜ್ಞಾನ 
ದಲ್ಲ ಒಲವು ಇವುಗಳನ್ನು ಈ ಪ್ರತಿಜ್ಞೆ ಹಿಡಿದೆತ್ತಿವೆ. 
ರೋಗಿಗೂ ವೈದ್ಯನಿಗೂ ಇರಬೇಕಾದ ನಿಜವಾದ ನಂಟನ್ನು 
ಇದು. ಸಾರುತ್ತ ಬಂದಿದೆ. ಇದೇ ರೀತಿ ಭಾರತ ದೇಶದಲ್ಲಿ 
ಚಿಂತನೆ ಮಾಡಿದವರು ಚರಕ ಮತ್ತು ಸುಶ್ರುತರೆಂಬ 
ಆಯುರ್ವೇದಪಂಡಿತರು. ಹಿಪ್ರೊಕ್ರಟೀಸ್‌ ತಾನಿರುವ 
ವರೆಗೂ ತನ್ನ ಪ್ರತಿಜ್ಞೆಯಂತೆಯೇ ನಡೆದುಕೊಂಡ. 
ಮಹಾವಿಜ್ಞಾಯೆಸಿನಿಕೊಂಡ ಅವನ ಪ್ರತಿಜ್ಞೆಯ 
ಮುಖ್ಯವಾದ ಕೆಲವು ಭಾಗಗಳನ್ನು ಮಾತ್ರಇಲ್ಲ ಕೊಡ 
ಲಾಗಿದೆ. 


ಲ 


“ನಾನು, ವೈದ್ಯ ಆಪೋಲೋ, ವೈದ್ಯಾಧಿದೇವತೆ 
ಈಸ್ಟ 5ಲೇಪಿಯಸ್‌, ಆರೋಗ್ಯಾಭಿಮಾನಿದೇವತೆ ಹಾಗೂ 
ಇನ್ನಿತರ ಮತ್ತು ದೇವರು ದೇವತೆಗಳ ಮೇಲಿ ಆಣೆಯಾಗಿ 
ನನ್ನ ಯೋಗ್ಯತೆ ಮತ್ತು ವಿವೇಚನೆಗಳಿಗೆ ಅನುಸಾರವಾಗಿ 
ಪನ್ನ ಈ ಪ್ರತಿಜ್ಞೆಯನ್ನು ಕಾಪಾಡಿಕೊಳ್ಳುತ್ತೇನೆ.” 
ನ್‌್‌ “ನನ್ನ ಯೋಗ್ಯತೆ ಮತ್ತು ವಿವೇಚನೆಗಳಿಗೆ 
ಅನುಸಾರವಾಗಿ ನನ್ನ ಬಳಿ ಬರುವ ರೋಗಿಗಳ ಅನು 
ಕೂಲಕ್ಕಾಗಿ : ದೇಹಕ್ಕೆ ಕೇಡನ್ನು ತರುವ, *ಿರುಕುಳ 


೨೬ ಹಿಪ್ಪೊಕ್ರಟೀಸ್‌ 


ಕೊಡುವ, ಯಾವುದೇ ವಸ್ತುಗಳನ್ನೂ ಬಳಸುವುದಿಲ್ಲ. 
ನಾನು ಗರ್ಭಿಣಿ ಸ್ತ್ರೀಯರಿಗೆ ಗರ್ಭವಿಳಿಸುವಂಥ ಯಾವ 
321 ಕೊಡುವುದಿಲ್ಲ.” 

“ನಾನು ಯಾರ ಮನೆಗಳನ್ನು ಒಳಹೊಕ್ಕರೂ 
ಅಲ್ಲಿ ಕಾಯಿಲೆ. ಮಲಗಿರುವವರ ಅನುಕೂಲಕ್ಕಾಗಿ 
ಹೋಗುತ್ತೇನೆ. ಅಲ್ಲಿ ಹೋದಾಗ ತುಂಟತನಗಳಿಂದ. 
ದೂರವಿರುತ್ತೇನೆ.” 

“ಯಾರಾದರೂ ಸರಿ, ವೈದ್ಯಕೀಯ ಚಿಕಿತ್ಸಾ 
ವಿಧಾನಗಳನ್ನು ಕಲಿಯುವ ಇಚ್ಛೆಯಿದ್ದು ನನ್ನ ಬಳಿ 
ಬಂದಲ್ಲಿ, ನಾನು ಅವರಿಗೆ ಉಚಿತವಾದ ಸಲಹೆಗಳನ್ನೂ 
ಶಿಕ್ಷಣವನ್ನೂ ನೀಡುತ್ತೇನೆ.” 

“ನನ್ನ ಈ ಪ್ರತಿಜ್ಞೆಯನ್ನು ನಾನೇ ಮುರಿಯದಂತೆ 
ಕಾಪಾಡಿಕೊಳ್ಳುತ್ತೇನೆ.” 

ಎಂತಹ ಉದಾತ್ತ ಪ್ರಜ್ಞೆ ಆತನದು ! 


ತ 


ಸೂಕ್ತಿ ಗಳು 


ಹಿಪ್ಫೊಕ್ರಟೀಸ್‌ ವಿಜ್ಞಾ ನಿ... ಅವನ ತೀರ್ಮಾನ 
ಗಳುಪ ಶ್ರ ಯೋಗಗಳಿಂದ ಅವಲೋಕಿಸಲ್ಪ ಟ್ವವು. ಇಂತಹ 


ಹಿಪ್ಪೊಕ್ರಟೇಸ್‌ ೨೭ 


ತೀರ್ಮಾನ, ಹೇಳಿಕೆಗಳನ್ನು ಅವನು ತನ್ನ ಪುಸ್ತ ಕಗಳಲ್ಲಿ 
ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹೇಳಿದ್ದಾ ನೆ. ಈ ಪ್ರತಿಯೊಂದು. 
ವಾಕ್ಯವೂ ಆಣಿಮುತ್ತೇ, ಈ ವಾಕ್ಯಗಳು ಎಂದೆಂದಿಗೂ 
ಈ ಮಾನವ ಕುಲಕ್ಕೆ ಪ್ರಯೋಜನವುಳ್ಳವುಗಳಾಗಿವೆ. 
ಅವನ ಕೆಲವು ಗಳು ಹೀಗಿವೆ: 


೧. 


" ತೆಳ್ಳಗಿರುವ ವ್ಯಕ್ತಿಗಳು ಕಡಮೆ ಆಹಾರ ಸಿ ಸೋಕರಿಸು 
ಚಕ್ಕ ಆದರೆ ಅವು ಪುಹಿ ಯುತವಾಗಿರಬೇಕು. 

ದಪ್ಪಗಿರುವ ವ್ಯಕ್ತಿಗಳು ಹೆಚ್ಚು ತಿನ್ನಬಹುದು. 
ಆದರೆ ಅವರು ಬಳಸುವ ಆಹಾರ ಅಲ್ಪ ಸಾರಯುತ 
ವಾಗಿರಬೇಕು. 


ಚಿಂತೆ, ಆಯಾಸ ' ಮತ್ತು ಚಳಿಯಿಂದ ನಡುಗುವುದು 
ಆವುಗಳನ್ನು ದೂರಮಾಡಲು ನೀರಿನೊಂದಿಗೆ. 
ಸಮವಾಗಿ ದ ದ್ರಾಕ್ಸಾರಸ ಸೇವಿಸಿ. 


ಮುಂಜಾನೆಯ ಹೊತ್ತು ನಡೆಯುವ ಅಭ್ಯಾಸ, 
ವ್ಯಾಯಾಮವಾದ ಮೇಲೆ ಸ್ವಲ್ಪ ಹೊತ್ತು ನಡೆ 
ಯುವುದು, ಮಧ್ಯಾಹ್ನ ಊಟಿವಾದ ಬಳಿಕ ಕ್ಷಣ 
ಕಾಲ ನಡೆಯುವುದು ಆರೋಗ್ಯಕ್ಕೆ ಒಳ್ಳಯದು. 








೩೦ 


೧೦, 


ಚಳಿಗಾಲದಲ್ಲಿ ಹೆಚ್ಚು ತಿನ್ನಿ; ಬೇಸಗೆಯಲ್ಲಿ ಕಡಮೆ 
ತಿನ್ನಿ, 

ಸ್ವಾಭಾವಿಕವಾಗಿ ದಪ್ಪಗಿರುವ ವ್ಯಕ್ತಿಗಳು, ತೆಳ್ಳ 
ಗಿರುವ ವ್ಯಕ್ತಿಗಳಿಗಿಂತ ಬೇಗನೆ ಸಾಯುವರು. 
ಪ್ರೌಢಾವಸ್ಥೆಯನ್ನು ತಲಪುವುದಕ್ಕೆ ಮುಂಚೆಯೆ 
ಉಬ್ಬಸವ್ಯಾಧಿಯಿಂದ ಇಲ್ಲವೆ ಕೆಮ್ಮಿಗೆ ತುತ್ತಾಗಿ 
ಗೂನು ಬೆನ್ನಾದವರು, ಸಾಯುವರು. 


ಶುದ್ಧವಾದ ದ್ರಾಕ್ಸಾರಸವನ್ನು ಕುಡಿದರೆ ಕಣ್ಣು 
ಗಳಲ್ಲಿ ನೋವು ಮತ್ತು ಉರಿ ಕಡಮೆಯಾಗು 
ವುದು. 


ಯಾವುದೇ ಕಾಯಿಲೆಯಲ್ಲಾ ಗಲೀ ಕಣ್ಣುಗಳಲ್ಲಿ 
ತಾನಾಗಿಯೇ ನೀರು ಬಂದರೆ, ಒಳ್ಳೆಯ ಲಕ್ಷಣ 
ಎನ್ನಬೇಕು. ಹಾಗಲ್ಲದೆ ಬಲವಂತವಾಗಿ ಕಣ್ಣೀರು 
ನಿಮ್ಮ ಪ ಶಿಯತ್ನದಿಂದ ಬಂದರೆ ಅದು ಒಳ್ಳೆ 
ಯದಲ್ಲ. 


ವಯಸ್ಸಾದ ವ್ಯಕ್ತಿಗಳಿಗೆ ಕಡಮೆ ಆಹಾರ ಕೊಡ 
ಬೇಕು. 


ನೀವು ಹೆಸಿದಿಸುವಾಗ, ಕೆಲಸಮಾಡಬೇಡಿ. 


ಹಿಪ್ಪೊಕ್ರಿಟೀಸ್‌ ೩೧ 


ಇಂತಹ ಮುದ್ಧಾದ ಸೂಕ್ತಿಗಳು ಅನೇಕ ಇವೆ. 
ಇವು ನೆನಖಡಲು ಸುಲಭ. ಆಚರಣೆಯಲ್ಲಿ ತಂದರೆ 
ಇನ್ನೂ ಒಳ್ಳೆಯದೇ. 


ಹಿಪ್ಪೊಕ್ಟ್ರಟೀಸನಲ್ಲಿ ಬಲವಾದ ಶ್ರದ್ಧೆ, ನುಬಿಕೆಗಳಿ 
ದ್ವವು. ವೈದ್ಯ ವಿಜ್ಞಾನವನ್ನು' ಚೆನ್ನಾಗಿ ಅವನು ಅಭ್ಯಸಿಸಿ 
ವಿಜ್ಞಾನಿಯಾದನು. ರೋಗಿಯನ್ನು ಗುಣಪಡಿಸುವುದರಲ್ಲಿ 
ರೋಗಿಗೆ ನಂಬಿಕೆ ಬರುವಂತೆ ಚಿಕಿತ್ಸೆ ಮಾಡುತ್ತಿದ್ದನು. 
ಪ್ರಕೃತಿಯನ್ನು ಪ್ರೀತಿಸಿದನು. ತುಂಬು ಬಾಳು ಬಾಳಿ 
ದನು. ಕ್ರಮಬದ್ಧ ಜೀವನ ನಡೆಸುವುದರಿಂದ ಆಯುಷ್ಯ, 
ಆರೋಗ್ಯ ಎರಡೂ ಗಟ್ಟ ಎಂಬುದು ನಾವೆಲ್ಲಾ ಇವನಿಂದ 
ಕಲಿಯಬೇಕಾದ ಪಾಠ. 











